pM 
ಸ 


ಕರ್ನಾಟಕ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಶ್ರೀ. ಮುನಿರಾಜು ಗೌಡ ಪಿ.ಎಂ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು ಗಣಿ ಮತ್ತು ಭೂವಿಜ್ಞಾನ ಹಾಗೂ ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ ಮತ್ತು ವಿಕಲಚೇತನರ, ಹಿರಿಯ 
ನಾಗರೀಕರ ಸಬಲೀಕರಣ ಸಚಿವರು. 


ಪ್ರಶ್ನೆ ಉತ್ತರ 

ರಾಮನಗರ ಜಿಲ್ಲೆಯ ಮಂಚನಬೆಲೆ ಹಾಗೂ [ಸರ್ಕಾರದ ಅಧಿಸೂಚನೆ ಸಂಖ್ಯೆ FEE 215 ENV 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ | 2000, ದಿನಾಂಕ 18.11.2003 ರನ್ಸ್ವಯ ಬೆಂಗಳೂರು 
ತಿಪ್ಪಗೊಂಡನಹಳ್ಳಿ ಜಲಾಶಯ ವ್ಯಾಪ್ತಿಯಲ್ಲಿ | ಗ್ರಾಮಾಂತರ . ಜಿಲ್ಲೆಯ ತಿಪ್ಪಗೊಂಡನಹಳ್ಳಿ 
ಕಲ್ಲುಗಣಿಗಾರಿಕೆ ನಡೆಸಲು ಸರ್ಕಾರದಿಂದ | ಜಲಾನಯನ ಪ್ರದೇಶದಲ್ಲಿ ಕಲ್ಲುಗಣಿ ಗುತ್ತಿಗೆ 
ಪರವಾನಗಿ ನೀಡಲಾಗಿದೆಯೇ; ಮಂಜೂರಾತಿ ನೀಡುವುದನ್ನು ನಿರ್ಬಂಧಿಸಿದೆ. 
ರಾಮನಗರ ಜಿಲ್ಲೆಯಲ್ಲಿ ಮಂಚನಬೆಲೆ ಜಲಾಶಯದ 
ವ್ಯಾಪ್ತಿಯಲ್ಲಿ ಯಾವುದೇ ಕಲ್ಲುಗಣಿ ಗುತ್ತಿಗೆಗಳನ್ನು 
ಮಂಜೂರು ಮಾಡಿರುವುದಿಲ್ಲ. 

ಬೆಂಗಳೂರು ನಗರ ಜಿಲ್ಲೆ ತಾವರೆಕೆರೆ 
ಹೋಬಳಿಯ, ದೊಡ್ಡೇರಿ, ದೊಣ್ಣೇನಹಳ್ಳಿ, 
ಮಾದಾಪಟ್ಟಣ, ಸೂಲಿವಾರ ಮತ್ತು ಇತರೆ 
ಗ್ರಾಮಗಳಲ್ಲಿ ಕಟ್ಟಡ ಕಲ್ಲು ಗಣಿಗಾರಿಕೆಗಾಗಿ 126 
ಕಲ್ಲುಗಣಿ ಗುತ್ತಿಗೆಗಳನ್ನು 499.32 ಎಕರೆ ಪ್ರದೇಶದಲ್ಲಿ 
ಮಂಜೂರು ಮಾಡಲಾಗಿರುತ್ತದೆ. 
ಕರ್ನಾಟಕ ನೀರಾವರಿ ಕಾಯ್ದೆ, 1965ರ ಕಲಂ 49 
ರಂತೆ ನೀರಾವರಿ ರಚನೆಯಿಂದ 1.00 
ಕಿಲೋಮೀಟರ್‌ ಅಂತರದ ವ್ಯಾಪ್ತಿಯಲ್ಲಿ, ನೀರಾವರಿ 
ಇಲಾಖೆ ಅಧಿಕಾರಿಯ ಲಿಖಿತ ಅನುಮತಿ ಇಲ್ಲದೆ 
ಸ್ಪೋಟಕಗಳನ್ನು ಉಪಯೋಗಿಸಿ ಗಣಿಗಾರಿಕೆ ಅಥವಾ 
ಕಲ್ಲುಗಣಿ ಕಾರ್ಯಾಚರಣೆಯನ್ನು ನಡೆಸತಕ್ಕದ್ದಲ್ಲ. 
ಸದರಿ ನಿಯಮದ ಉಧ್ಯೃತ ಭಾಗ ಕೆಳಕಂಡಂತಿದೆ: 


ನೀಡಲಾಗಿದ್ದಲ್ಲಿ, ಕಲ್ಲು ಗಣಿಗಾರಿಕೆ 
ನಡೆಯುತ್ತಿರುವ ಸ್ಥಳಗಳು 
ಜಲಾಶಯಗಳಿಂದ ಎಷ್ಟು ದೂರದ 
ಪ್ರದೇಶಗಳಲ್ಲಿದೆ ಮತ್ತು ಪರವಾನಗಿ 
ನೀಡುವಾಗ ಗಣಿಗಾರಿಕೆಯಿಂದ 
ಜಲಾಶಯಗಳಿಗೆ ಯಾವುದೇ ರೀತಿಯ 
ಹಾನಿಯಾಗುವುದಿಲ್ಲವೆಂಬುದನ್ನು ಖಾತರಿ 
ಪಡಿಸಿಕೊಳ್ಳಲಾಗಿದೆಯೇ; 


wr, 
Section-49;: Mining or quarrying near 
irrigation works.- No person shall conduct 
mining or quarrying operations requiring the use 
of explosives within a distance of one kilometer 
from the boundaries of an irrigation work 


without the written permission of the Irrigation 
Officer. 


ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಮಂಜೂರು 
ಮಾಡಿರುವ ಕಲ್ಲುಗಣಿ ಗುತ್ತಿಗೆಗಳು ಮಂಚನಬೆಲೆ 
ಜಲಾಶಯದಿಂದ ಗರಿಷ್ಟ 5.00 ಹಾಗೂ ಕನಿಷ್ಟ 1.35 
ಕೆಲೋಮೀಟರ್‌ ದೂರವಿದ್ದು ಕರ್ನಾಟಕ ನೀರಾವರಿ 
ಕಾಯ್ದೆ, 1965ರ ಕಲಂ 49ರಲ್ಲಿ ನಿಗದಿಪಡಿಸಿರುವ 
ದೂರಕ್ಕಿಂತ ಹೆಚ್ಚಿನ ಅಂತರವಿರುತ್ತವೆ. 

ಆದ್ದರಿಂದ, ಕಲ್ಲುಗಣಿ ಗುತ್ತಿಗೆ ಮಂಜೂರಾತಿ ನೀಡುವ 
ಪೂರ್ವದಲ್ಲಿ ಜಲಾಶಯಕ್ಕೆ ಸಂಬಂಧಪಟ್ಟ 
ಪ್ರಾಧಿಕಾರದಿಂದ ಲಿಖಿತ ಅನುಮತಿ ಪಡೆಯುವ 
ಪ್ರಮೇಯ ಉದ್ದವಿಸುವುದಿಲ್ಲ. 

ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 


[ಮ 


ತಿಪ್ಪಗೊಂಡನಹಳ್ಳಿ ಜಲಾನಯನ ವ್ಯಾಪ್ತಿಯಲ್ಲಿ ಅಕ್ರಮ 
ಗಣಿಗಾರಿಕೆ ಸಂಬಂಧ ಪ್ರಕರಣಗಳನ್ನು ಪತ್ತೆ 
ಹಚ್ಚಲಾಗಿದೆ. 

ಮಂಚನಬೆಲೆ ಜಲಾಶಯದ ಪ್ರದೇಶದಲ್ಲಿ ಯಾವುದೇ 
ಅಕ್ರಮ ಕಲ್ಲು ಗಣಿಗಾರಿಕೆ ಕಂಡು ಬಂದಿರುವುದಿಲ್ಲ. 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 
ತಿಪ್ಪಗೊಂಡನಹಳ್ಳಿ ಜಲಾನಯನ ವ್ಯಾಪ್ತಿಯಲ್ಲಿ ಅಕ್ರಮ 
ಗಣಿಗಾರಿಕೆ ಸಂಬಂಧ ಕಳೆದ ಮೂರು ವರ್ಷಗಳಲ್ಲಿ 04 
ಪ್ರಕರಣಗಳನ್ನು ಪತ್ತೆ ಹಚ್ಚಿ ಕರ್ನಾಟಕ ಉಪಖನಿಜ 
ರಿಯಾಯಿತಿ ನಿಯಮಗಳು, 1994ರ ನಿಯಮಗಳಂತೆ 
ಮೊಕದ್ದಮೆಗಳನ್ನು ದಾಖಲಿಸಲಾಗಿರುತ್ತದೆ. 
ಅಕ್ರಮ ಗಣಿಗಾರಿಕೆಯನ್ನು ತಡೆಗಟ್ಟಲು ಈ ಕೆಳಕಂಡಂತೆ 
ಕ್ರಮ ವಹಿಸಲಾಗುತ್ತಿದೆ. 
1. ಅಧಿಸೂಚನೆ ಸಂಖ್ಯೆ ಸಿಐ 21 ಎಂಎಂಎನ್‌ (2) 
2014, ದಿನಾಂಕ 21.01.2014 ರಂತೆ ಗಣಿ ಮತ್ತು 


ಈ ಎರಡೂ ಜಲಾಶಯಗಳ 
ಯಾವುದೇ ರೀತಿಯ ಪರವಾನಗಿ 
ಪಡೆಯದೆಯೇ  ಅಕ್ತಮ ಗಣಿಗಾರಿಕೆ 
ನಡೆಸುತ್ತಿರುವ ಪ್ರಕರಣಗಳು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಇ) 


ಹಾಗಿದ್ದಲ್ಲಿ, ಅಕ್ರಮ ಗಣಿಗಾರಿಕೆ 
ನಡೆಸುತ್ತಿರುವವರ ವಿರುದ್ಧ ಸರ್ಕಾರದಿಂದ 
ಕೈಗೊಂಡಿರುವ ಕ್ರಮಗಳೇನು ಹಾಗೂ 
ಸದರಿ ಜಲಾಶಯ ವ್ಯಾಪ್ತಿಯಲ್ಲಿ ಯಾವುದೇ 
ರೀತಿಯ ಅಕ್ರಮ ಗಣಿಗಾರಿಕೆ ನಡೆಯದಂತೆ 
ನಿಗಾವಹಿಸಲು ಸರ್ಕಾರವು ಕೈಗೊಂಡಿರುವ 
ಕ್ರಮಗಳೇನು 


ಖನಿಜ (ಅಭಿವೃದ್ಧಿ ಮತ್ತು ನಿಯಂತ್ರಣ) ಕಾಯ್ದೆ, 
1957ರ ಕಲಂ 21 ಹಾಗೂ 22 ಮತ್ತು ಕರ್ನಾಟಕ 
ಉಪಖನಿಜ ರಿಯಾಯಿತಿ ನಿಯಮಗಳು, 1994ರ 
ನಿಯಮ 43 ಮತ್ತು 46 ರಂತೆ ಅನಧಿಕೃತ 
ಗಣಿಗಾರಿಕೆ, ಸಾಗಾಣಿಕೆ ಮತ್ತು ದಾಸ್ತಾನು ವಿರುದ್ಧ 
ಕ್ರಮವಹಿಸಲು, ಕಂದಾಯ, ಅರಣ್ಯ ಪೊಲೀಸ್‌ 
ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ 
ಅಧಿಕಾರಿಗಳಿಗೆ ಅಧಿಕಾರ ಪ್ರಶ್ಯಾಯೋಜಿಸಲಾಗಿದೆ. 


. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ 
ಖನಿಜಗಳ ಗಣಿಗಾರಿಕೆಗಾಗಿ ಗಣಿ ಗುತ್ತಿಗೆಗಳನ್ನು 
ಪಾರದರ್ಶಕವಾಗಿ ಹರಾಜು ಮೂಲಕ 
ಮಂಜೂರು ಮಾಡಲಾಗುತ್ತಿದೆ. 


-. ಇಲಾಖೆಯಿಂದ ರಾಜ್ಯದಲ್ಲಿ ಮಂಜೂರು 
ಮಾಡಿರುವ ಕಲ್ಲು ಗಣಿಗುತ್ತಿಗೆ ಪ್ರದೇಶಗಳಲ್ಲಿ 
ಹಾಗೂ ಕಲ್ಲು ಗಣಿಗುತ್ತಿಗೆ ಪ್ರದೇಶವನ್ನು ಒತ್ತುವರಿ 
ಮಾಡಿ ನಿಯಮ ಉಲ್ಲಂಘಿಸಿ ಸಂಚಿತ ಆಡಿಟ್‌ 
ಪ್ರಮಾಣಕ್ಕಿಂತ ಅಧಿಕವಾಗಿ ಉಪಖನಿಜವನ್ನು 
ಉತ್ಪಾದಿಸಿ, ಸಾಗಾಣಿಕೆ ಮಾಡಿರುವುದನ್ನು 
ಕರ್ನಾಟಕ ರಾಜ್ಯ ದೂರ ಸಂವೇದಿ ಕೇಂದ್ರ 
(KSRSAC) ರವರಿಂದ ಕಲ್ಲುಗಣಿ ಗುತ್ತಿಗೆ 
ಪ್ರದೇಶಗಳ ಡ್ರೋಣ್‌! ಡಿ.ಜಿ.ಪಿ.ಎಸ್‌ ಸರ್ವೆ 
ಕೈಗೊಂಡು ಮೂಲ ಖನಿಜ ಉತ್ಪಾದನಾ ಸ್ಥಳದಲ್ಲಿ 
ರಾಜಧನ ಸೋರಿಕೆ ತಡೆಗಟ್ಟಲು 
ಕ್ರಮವಹಿಲಾಗುತ್ತಿದೆ. 


. Integrated Lease Management System 
(LMS) version-II ಜಾರಿಗೊಳಿಸಲಾಗುತ್ತಿದ್ದು, 


ಅನಧಿಕೃತ ಖನಿಜ ಸಾಗಾಣಿಕೆಯನ್ನು ತಡೆಗಟ್ಟಲು 
ಖನಿಜ ಸಾಗಾಣಿಕಾ ವಾಹನಗಳಿಗೆ GS 
ಅಳವಡಿಸಿ ಕೇಂದ್ರೀಕೃತವಾಗಿ ನಿಗಾವಹಿಸಲು 
ತಂತ್ರಾಂಶ ರೂಪಿಸಲಾಗುತ್ತಿದೆ. 


. ಅನಧಿಕೃತ ಖನಿಜ ಸಾಗಾಣಿಕೆಯನ್ನು 
ಹಚ್ಚಲು ಖನಿಜ ರವಾನೆ ಪರವಾನಿಗೆ - 


ಪತೆ 
2D 


ಕಡ್ಡಾಯಗೊಳಸವಾಗಿದ್ದ್‌ ನನನ ವಾ 
ಪರವಾನಗಿ ವಿಶೇಷ ರಕ್ಷಣಾತ್ಮಕ ಹಾಳೆಯಲ್ಲಿ 
ವಿತರಿಸಲಾಗುತ್ತಿದೆ. 
6. ಅನಧಿಕೃತ ಗಣಿಗಾರಿಕೆಯನ್ನು ತಡೆಗಟ್ಟಲು ಖನಿಜ 
ರಕ್ಷಣಾ ಪಡೆ ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 
1. ಅನಧಿಕೃತ ಕಲ್ಲು ಗಣಿಗಾರಿಕೆ / ಸಾಗಾಣಿಕೆಯನ್ನು 
ನಿಯಂತ್ರಿಸಲು ಜಿಲ್ಲಾ ಟಾಸ್ಕ್‌ ಪೋರ್ಸ್‌ (ಗೇಣಿ 
ಸಮಿತಿಯಿಂದ  ಆಯಾಕಟ್ಟಿನ ಪ್ರದೇಶಗಳಲ್ಲಿ 
ತನಿಖಾ ಠಾಣೆಗಳನ್ನು ತೆರೆದು ಕಾರ್ಯ 
ನಿರ್ವಹಿಸಲಾಗುತ್ತಿದೆ. ಅಲ್ಲದೆ ಜಿಲ್ಲಾ ಹಾಗೂ 
ತಾಲ್ಲೂಕು ಮಟ್ಟದ ಚಾಲಿತ ದಳವನ್ನು 
ರಚಿಸಿಕೊಂಡು ಅನಧಿಕೃತ ಕಲ್ಲು ಗಣಿಗಾರಿಕೆ; 
ಸಾಗಾಣಿಕೆಯನ್ನು ನಿಯಂತ್ರಿಸಲಾಗುತ್ತಿದೆ. 


ಸಂಖ್ಯೆ: ಸಿಬಿ 651 ಎಂಎಂಎನ್‌ 2021 


<a 
(ಆಚಾರ್‌ ಹಾಲಪ್ಪ ಬಸಪ್ಪ) 
ಗಣಿ ಮತ್ತು ಭೂವಿಜ್ಞಾನ ಹಾಗೂ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು 
ವಿಕಲಚೇತನರ, ಹಿರಿಯ ನಾಗರಿಕರ 
ಸಬಲೀಕರಣ ಸಚಿವರು. 


